ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


F.D.A & 5.D.A ಹುದ್ದೆಗಳ ಪರೀಕ್ಲೆಗೆ ನಿಗಧಿಪಡಿಸಿದ ಹೆಚ್ಚಿನ ಶುಲ್ಕದ ಬಗ್ಗೆ 


ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 
1245 (1559) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) KPsc ನಡೆಸುವ ೯A ಮತ್ತು SDA(HK, Non-ಗುK) ಹುದೆಗಳನ್ನು ಈ ಹಿ೦ದೆ ಒಂದೇ ಅಧಿಸೂಚನೆಯಲ್ಲಿ 
ನೇಮಕಾತಿಯನ್ನು ಮಾಡಿಕೂಳ್ಳೃತ್ತಿದ್ದು, ಪ್ರಸ್ತುತ ವರ್ಷದಿಂದ HK ಮತ್ತು Nಂಗ-ಗHK ಹುದ್ದೆಗಳನ್ನು 
ನೇಮಕ ಮಾಡಿಕೊಳ್ಳಲು ಪ್ರತ್ಯೇಕವಾಗಿ ಅಧಿಸೂಚನೆ ಹೊರಡಿಸಲು ಕಾರಣವೇನು; 


(ಆ) ಈ ಹುದ್ಮೆಗಳೆಗಾಗಿ ಅಭ್ಯರ್ಥಿಗಳು ಎರಡೆರಡು ಬಾರಿ ಶುಲ್ಕ ಪಾವತಿಸಿ ಅರ್ಜಿಸಲ್ಲಿಸಬೇಕಾಗಿದ್ದು; 
ಒಂದೇ ಅಧಿಸೂಚನೆಯಲ್ಲಿ ॥K ಮತ್ತು , Non-ಗ॥K ಹುದ್ದೆಗಳಿಗೆ ಅರ್ಜಿ ಕರೆಯಲು ಸರ್ಕಾರಕ್ಕಿರುವ 
ತೊಂದರೆ ಏನು; 


(ಇ) ಅಲ್ಲದೇ ಈ ಹಿಂದೆ ಒಂದು ಪರೀಕ್ಷೆಗೆ 150 ರೂ ಶುಲ್ಕವನ್ನು ನಿಗಧಿಪಡಿಸಲಾಗಿತ್ತು, ಅದರೆ ಪ್ರಸ್ತುತ 
ವರ್ಷದಿಂದ HK ಮತ್ತು Nಂಗ-HK ಮುದ್ದೆಗಳನ್ನು ನೇಮಕ ಮಾಡಲು ಪ್ರತ್ತೇಕವಾಗಿ ಅಧಿಸೂಚನೆ 
ಹೊರಡಿಸಿದ್ದಲ್ಲದೇ, ಒಂದು ಪರೀಕ್ಲಗೆ 300 ರೂ. ಶುಲ್ಕವನ್ನು ನಿಗಧಿ ಮಾಡಲಾಗಿರುವುದರಿ೦ದ ಗ್ರಾಮೀಣ 
ಭಾಗದ ಬಡ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; ಬಂದಿದ್ದಲ್ಲಿ, ಏಕೆ ಕಮ ಕೈಗೊಂಡಿರುವುದಿಲ್ಲ ? 


Om! 


